ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕಿ ಗುರುತಿನ ಪಶ್ನೆ ಸಂಖ್ಯೆ 465 
2. ಸದಸ್ಕರ ಹೆಸರು ಶ್ರೀ ಆರ್‌.ಬಿ. ತಿಮ್ಮಾಪೂರ 
3. ಉತ್ತರಿಸುವ ದಿನಾಂಕ 16-12-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಸಾ ತ್ತರ 
Rh 
ಅ ಬೆಂಗಳೂರಿನಲ್ಲಿ ಬಹಳ ಹಿಂದೆ ನಿರ್ಮಾಣ 
ಮಾಡಿರುವ ವಿದ್ಧುತ ಚಿತಾಗಾರಗಳು ಪ್ರಸ್ತುತ 
ಜನವಸತಿ ಪ್ರದೇಶಗಳ ಮಧ್ಯೆ ಇರುವುದರಿಂದ, ಬಂದಿದೆ. 
ಶವಸಂಸ್ಕಾರದ ಹೊಗೆಯಿಂದಾಗಿ ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದಿಯೇ,; 
ಖಿ 
ಆ ಬೆಂಗಳೂರಿನ ಬಿನ್ನಿಪೇಟೆ, ಕೆಂಗೇರಿ ಉಪನಗರ, | ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೆಲವು ಚಿತಾಗಾರಗಳು 
ಬನಶಂಕರಿ ವಿದ್ಯುತ್‌ ಚಿತಾಗಾರಗಳು ಸೇರಿದಂತೆ | ಜನವಸತಿ ಪ್ರದೇಶದಲ್ಲಿದ್ದು, ಅಸ್ಲಾಭಾವಿಕ ಮರಣ 
ಬಹುತೇಕ ಜೆತಾಗಾರಗಳು ಕೋವಿಡ್‌ | ಪ್ರಮಾಣ ಹೆಚ್ಚಾದ ಸಮಯದಲ್ಲಿ ಮತ್ತು ಕೋವಿಡ್‌-19 
ಅವಧಿಯಲ್ಲಿ ಸತತವಾಗಿ " ಕಾರ್ಯ | ಸಮಯದಲ್ಲಿ ಆಕಸ್ಸಿಕವಾಗಿ ತುಂಬಾ 
ನಿರ್ವಹಿಸಿದ್ದರಿಂದ ಜನರ ಮೇಲೆ ದುಷ್ನರಿಣಾಮ ಸಾವುಗಳಾದ್ದರಿಂದ ಸತತವಾಗಿ ಚಿತಾಗಾರಗಳು 
ಬೀರಿರುವುದನ್ನು ಮನಗಾಣಲಾಗಿದೆಯೇ; ಕಾರ್ಯನಿರ್ವಹಿಸುವುದು ಅನಿವಾರ್ಯವಾಗಿದ್ದು, 
ಚಿತಾಗಾರದಿಂದ ಹೆಚ್ಚಿನ ಪ್ರಮಾಣದ ಹೊಗೆ ಹೊರ 
ಹೊಮ್ಮಿರುತ್ತ ತದೆ. 
ಬೆಂಗಳೂರಿನಲ್ಲಿರುವ ವಿದ್ಯುತ್‌ ಚಿತಾಗಾರಗಳಿಂ೦ದ | 


ಹೊರ ಸೂಸುವ ಹೊಗೆಯನ್ನು ಕರ್ನಾಟಕ ಮಾಲಿನ್ಯ 


ನಿಯಂತ್ರಣ ಮಂಡಳಿಯು ನಿಗದಿಪಡಿಸಿರುವ 
ನಿಯಮಾವಳಿಗಳಂತೆ ಸ್ಮಬ್ದಿಂಗ್‌ ಮಾಡಿ ನಂತರ 100 
ಅಡಿ ಎತ್ತರದ ಚಿಮಣಿಯ (ಹೊಗೆ * ಕೊಳವೆ) 


been 
ಇ |ಈ ವಿದ್ಧುತ್‌ ಚಿತಾಗಾರಗಳನ್ನು ನಗರದ 
ಹೊರವಲಯಕ್ಕೆ ಸ್ಥಳಾಂತರಿಸಿ, ಸಾರ್ವಜನಿಕರಿಗೆ 


ಅನುಕೂಲ ಮಾಡಿಕೊಡಲಾಗುವುದೇ? 


ಸಂಖ್ಯೆ: ನಅಅ 251 ಬಿಬಿಎಲ್‌ 2021(%) 


